S 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೩ || ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ ( ಆಶ್ವಯುಜ ೫ , ಶಕ ವರ್ಷ ೧೯೪೦) | ಸಂಚಿಕೆ ೩೯ 
Volume 153 Bengaluru , Thursday , September 27, 2018 ( Aashwayuja 5, Shaka Varsha 1940) | Issue 39 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : 2018 - 19ನೇ ಸಾಲಿನಲ್ಲಿ ಮಾಡುವ ಸರ್ಕಾರಿ ನೌಕರರ ವರ್ಗಾವಣೆಗಳ ಬಗ್ಗೆ ಮಾರ್ಗಸೂಚಿಗಳು . 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 22 ಸೇನೌವ 2013 , ಬೆಂಗಳೂರು ದಿನಾಂಕ: 07 - 06 -2013 . 

2) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 22 ಸೇನೌವ 2013 , ಬೆಂಗಳೂರು ದಿನಾಂಕ: 14 - 06 - 2013 . 
3) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 18 ಸೇನೌವ 2014 , ಬೆಂಗಳೂರು ದಿನಾಂಕ: 06 - 02 - 2014, 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 17 ಸೇನೌವ 2015, ಬೆಂಗಳೂರು ದಿನಾಂಕ: 27 - 04 - 2015 . 
5 ) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 63 ಸೇನೌವ 2015 , ಬೆಂಗಳೂರು ದಿನಾಂಕ: 01 -10 - 2015 . 
6) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 25 ಸೇನೌವ 2015 , ಬೆಂಗಳೂರು ದಿನಾಂಕ: 14 -10 - 2015. 
7) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 2 ಸೇನೌವ 2017, ಬೆಂಗಳೂರು ದಿನಾಂಕ: 27 - 03 - 2017, 

8) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 18 ಸೇನೌವ 2018, ಬೆಂಗಳೂರು ದಿನಾಂಕ: 23 - 06 - 2018 , 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆ ಕುರಿತಂತೆ ವಿಸ್ತ್ರತವಾದ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. 
ಈ ಮಾರ್ಗಸೂಚನೆಗಳಲ್ಲಿನ ಷರತ್ತುಗಳಿಗೊಳಪಟ್ಟು 2018 -19ನೇ ಸಾಲಿನಲ್ಲಿ ಸರ್ಕಾರಿ ನೌಕರರ ಸಾರ್ವತ್ರಿಕ ವರ್ಗಾವಣೆಗಳನ್ನು ಸಂಬಂಧಿತ ವೃಂದದ 
ಕಾರ್ಯನಿರತ ವೃಂದಬಲದ (Working Strength ) ಶೇಕಡಾ 4ರಷ್ಟಕ್ಕೆ ಸೀಮಿತಗೊಳಿಸಿ ದಿನಾಂಕ: 31 - 07 - 2018ರವರೆಗೆ ಮಾಡಬಹುದೆಂದು ಮೇಲೆ( 8) ರಲ್ಲಿ 
ಓದಲಾದ ದಿನಾಂಕ: 23 -06- 2018ರ ಸರ್ಕಾರಿ ಆದೇಶದಲ್ಲಿ ಆದೇಶಿಸಲಾಗಿದೆ. ಪ್ರಸ್ತುತ ವರ್ಗಾವಣೆ ಅವಧಿಯನ್ನು ಮತ್ತೆ ವಿಸ್ತರಿಸುವುದು ಅವಶ್ಯವೆಂದು 
ಸರ್ಕಾರವು ಪರಿಗಣಿಸಿ , ಈ ಕೆಳಕಂಡಂತೆ ಆದೇಶಿಸಿರುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 18 ಸೇನೌವ 2018, ಬೆಂಗಳೂರು, ದಿನಾಂಕ : 31 - 07 - 2018. 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಮೇಲೆ (1) ರಿಂದ (8) ರವರೆಗೆ ಓದಲಾದ ಸರ್ಕಾರಿ ಆದೇಶಗಳಲ್ಲಿ ನಮೂದಿಸಿರುವ 
ಷರತ್ತುಗಳೊಂದಿಗೆ 2018 -19ನೇ ಸಾಲಿನ ಸರ್ಕಾರಿ ನೌಕರರ ಸಾರ್ವತ್ರಿಕ ವರ್ಗಾವಣೆ ಅವಧಿಯನ್ನು ದಿನಾಂಕ : 10 - 08 - 2018ರವರೆಗೆ ವಿಸ್ತರಿಸಿ ಆದೇಶಿಸಿದೆ. 
PR - 377 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC - 200 

ಗಾಯತ್ರಿ, ಎಂ . ಆರ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ಸೇವಾ ನಿಯಮಗಳು - 1) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

- ಸುತ್ತೋಲೆ 
ಸಂಖ್ಯೆ : ಸಿಆಸುಇ 380 ಸೆನೆನಿ 2018 ( ಭಾಗ - 1), ಬೆಂಗಳೂರು, ದಿನಾಂಕ: 03 - 08 - 2018 
ವಿಷಯ : ಮಾನ್ಯ ಸರ್ವೋಚ್ಛ ನ್ಯಾಯಾಲಯದಲ್ಲಿ ಬಾಕಿಯಿರುವ ಎಂ.ಎ. ಸಂಖ್ಯೆ : 1151/ 2018 ಹಾಗೂ ರಿಟ್ 
ಅರ್ಜಿ ಸಂಖ್ಯೆ: 823 /2018 , 827/2018 ಮತ್ತಿತರೆ ಪ್ರಕರಣಗಳು. 

( ೭೮೧ ) 


೭೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 

ಭಾಗ ೧ 
ಉಲ್ಲೇಖ : ಮಾನ್ಯ ಅಡ್ವಕೇಟ್ ಜನರಲ್‌ರವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ : 1068/AGB/ 2018 - 19 , 

ದಿನಾಂಕ : 30 - 07 - 2018, 
(1) ಸಿವಿಲ್ ಅಪೀಲ್ ಸಂಖ್ಯೆ : 2368 /2011, ಶ್ರೀ ಬಿ.ಕೆ. ಪವಿತ್ರ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ನೀಡಿರುವ 
ದಿನಾಂಕ: 09- 02-2017ರ ತೀರ್ಪಿನನ್ವಯ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಎಲ್ಲಾ ವೃಂದಗಳ ಜೇಷ್ಠತಾ ಪಟ್ಟಿಯನ್ನು ಪರಿಷ್ಕರಿಸಿ ಅದರನ್ವಯ ತತ್ಪರಿಣಾಮದ 
ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 

(2) ಈ ಮಧ್ಯೆ ಕರ್ನಾಟಕ ( ರಾಜ್ಯದ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ) ಮೀಸಲಾತಿ ಆಧಾರದ ಮೇಲೆ ಬಡ್ತಿ ಹೊಂದಿರುವ ಸರ್ಕಾರಿ ನೌಕರರಿಗೆ 
ತತ್ಪರಿಣಾಮದ ಜೇಷ್ಠತೆಯನ್ನು ವಿಸ್ತರಿಸುವ ಅಧಿನಿಯಮ, 2017 ದಿನಾಂಕ: 23 - 06 - 2018ರಿಂದ ಜಾರಿಗೆ ಬಂದಿರುತ್ತದೆ. 

( 3) ಮೇಲ್ಕಂಡ ಅಧಿನಿಯಮವನ್ನು ( ಅಧಿನಿಯಮ ಸಂಖ್ಯೆ: 21 /2018) ಪ್ರಶ್ನಿಸಿ ಹಲವು ರಿಟ್ ಅರ್ಜಿಗಳು ಮಾನ್ಯ ಸರ್ವೋಚ್ಚ ನ್ಯಾಯಾಯದಲ್ಲಿ 
ದಾಖಲಾಗಿದ್ದು, ಸದರಿ ಪ್ರಕರಣಗಳನ್ನು ಬಿ.ಕೆ. ಪವಿತ್ರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿಯಿರುವ ಎಂ . ಎ . ಸಂಖ್ಯೆ: 
1151 /2018ರೊಂದಿಗೆ ಒಟ್ಟುಗೂಡಿ ದಿನಾಂಕ: 27 - 07 - 2018ರಂದು ವಿಚಾರಣೆಗೆ ಬಂದಾಗ ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು ಮುಂದಿನ ನಿರ್ದೇಶನ 
ನೀಡುವವರೆಗೆ ಯಥಾಸ್ಥಿತಿ ಕಾಪಾಡುವಂತೆ ನಿರ್ದೇಶನ ನೀಡಿರುವುದರಿಂದ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂದಿನ ಆದೇಶ ನೀಡುವವರೆಗೆ 
ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಮಾನ್ಯ ಅಡ್ವಕೇಟ್ ಜನರಲ್‌ರವರು ಸರ್ಕಾರಕ್ಕೆ ಸಲಹೆ ನೀಡಿರುತ್ತಾರೆ. 

(4) ಆದುದರಿಂದ ಸರ್ಕಾರದಿಂದ ಮುಂದಿನ ನಿರ್ದೇಶನ ನೀಡುವವರೆಗೆ ಯಾವುದೇ ಮುಂಬಡ್ತಿ | ಹಿಂಬಡ್ತಿ ಪ್ರಕ್ರಿಯೆ ಜರುಗಿಸದೇ ಯಥಾಸ್ಥಿತಿ 
ಕಾಪಾಡುವಂತೆ ಸರ್ಕಾರದ ಎಲ್ಲಾ ಅಪರ ಮುಖ್ಯ ಕಾರ್ಯದರ್ಶಿ / ಪ್ರಧಾನ ಕಾರ್ಯದರ್ಶಿ / ಕಾರ್ಯದಶಿಯವರಿಗೆ ಸೂಚಿಸಲಾಗಿದೆ. 

(5 ) ಸರ್ಕಾರದ ಎಲ್ಲಾ ಅಪರ ಮುಖ್ಯ ಕಾರ್ಯದರ್ಶಿ / ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿಯವರು ತಮ್ಮ ಆಡಳಿತ ವ್ಯಾಪ್ತಿಗೊಳಪಡುವ 
ಸ್ವಾಯತ್ತ ಸಂಸ್ಥೆಗಳು | ವಿಶ್ವವಿದ್ಯಾಲಯಗಳು | ಸಾರ್ವಜನಿಕ ಉದ್ದಿಮೆ / ಆಯೋಗ / ನಿಗಮ | ಮಂಡಳಿಗಳು ಮತ್ತು ಸರ್ಕಾರದಿಂದ ಅನುದಾನ 
ಪಡೆಯುವ ಸಂಸ್ಥೆಗಳಿಗೂ ಈ ಕುರಿತು ಕೂಡಲೇ ಸೂಚನೆ ನೀಡುವಂತೆ ತಿಳಿಸಲಾಗಿದೆ. 
PR - 378 

ತಮ. ವಿಜಯ ಭಾಸ್ಕರ್ 
SC - 100 

ಸರ್ಕಾರದ ಮುಖ್ಯ ಕಾರ್ಯದರ್ಶಿ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಈ ತಿದ್ದುಪಡಿ ಆದೇಶ 
ಸಂಖ್ಯೆ : ಅಪಜೀ 86 ಎಫ್‌ಜಿಎಲ್ 2017 , ಬೆಂಗಳೂರು, ದಿನಾಂಕ: 02 - 08 - 2018, 
ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 86 ಎಫ್‌ಜಿಎಲ್ 2017, ದಿನಾಂಕ: 29 -12 - 2017ರ ಆದೇಶದಲ್ಲಿನ ಮೊದಲನೇ ಕಂಡಿಕೆಯಲ್ಲಿ 
" ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಂತೆ ಮಸ್ಕಲಿ ಮೀಸಲು ಅರಣ್ಯ ಪ್ರದೇಶದ 211 ಕುಟುಂಬಗಳನ್ನು ಪುನರ್ವಸತಿಗೊಳಿಸಲು," ಎಂದು 
ನಮೂದಾಗಿರುವುದನ್ನು " ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಂತೆ ಮಸ್ಕಲಿ ಮೀಸಲು ಅರಣ್ಯ ಪ್ರದೇಶದ 211 ಕುಟುಂಬಗಳು ಹಾಗೂ ಸರಗೋಡುಮೀಸಲು 
ಅರಣ್ಯ ಪ್ರದೇಶದಲ್ಲಿರುವ 7 ಕುಟುಂಬಗಳನ್ನು ಪುನರ್ವಸತಿಗೊಳಿಸಲು" ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

* ಉಳಿದಂತೆ ಸರ್ಕಾರಿ ಆದೇಶ ಸಂಖ್ಯೆ: ಅಪಜೀ 86 ಎಫ್‌ಜಿಎಲ್ 2017 ದಿನಾಂಕ: 29 -12 - 2017 ಹಾಗೂ ತಿದ್ದುಪಡಿ ಆದೇಶ 
ದಿನಾಂಕ: 18 - 01 - 2018ರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 
PR - 379 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
Sc - 200 

ಸಂಜಯ್ ಬಿ . ಎಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ) 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳು ಮತ್ತು ಕಾನೂನು ಮಾಪನಶಾಸ್ತ್ರ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂ : ಆನಾಸ 186 ಅಭತ 2018, ಬೆಂಗಳೂರು, ದಿನಾಂಕ: 28 - 07 - 2018, 
ಕರ್ನಾಟಕ ಅಗತ್ಯ ವಸ್ತುಗಳ ( ಸಾವಿಪ) ನಿಯಂತ್ರಣಾ ಆದೇಶ, 1992 ಹಾಗೂ ಅಗತ್ಯ ವಸ್ತುಗಳ ಕಾಯ್ದೆ , 1955ರಡಿ ವ್ಯವಹರಿಸಲಾಗುತ್ತಿರುವ 
ಪ್ರಕರಣಗಳ ವಿಚಾರಣೆ ನಡೆಸಲು ಅಧಿಕಾರ ಪ್ರತ್ಯಾಯೋಜಿಸುವ ಬಗ್ಗೆ ದಿನಾಂಕ: 21 - 07 - 2018 ರಂದು ಇದೇ ಸಮಸಂಖ್ಯೆಯಲ್ಲಿ ಹೊರಡಿಸಿರುವ ಸರ್ಕಾರದ 
ಆದೇಶವನ್ನು ದಿನಾಂಕ: 21 - 07 - 2018 ರಿಂದಲೇ ಜಾರಿಗೆ ಬರುವಂತೆ ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು. 

ದಿನಾಂಕ: 21 - 07 - 2018ರ ಸರ್ಕಾರದ ಆದೇಶದಲ್ಲಿ 
ವಿಷಯ ಪ್ರಸ್ತಾವನೆ ಮತ್ತು ಆದೇಶದಲ್ಲಿ 

ಓದಿ ತಿದ್ದುಕೊಳ್ಳಬೇಕಾಗಿರುವುದು 
ನಮೂದಿಸಿರುವ ನಿಯಮ ಅಂಶ 
ಕರ್ನಾಟಕ ಅಗತ್ಯ ವಸ್ತುಗಳು ( ಸಾವಿಪ) | ಕರ್ನಾಟಕ ಅಗತ್ಯ ವಸ್ತುಗಳು ( ಸಾವಿಪ) ನಿಯಂತ್ರಣಾ 
ನಿಯಂತ್ರಣಾ ಆದೇಶ, 1992 

ಆದೇಶ, 2016 


PR - 380 
SC - 200 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರಮೇಶ್, ಕೆ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆಹಾರ , ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳು ಮತ್ತು ಕಾನೂನು 

ಮಾಪನಶಾಸ್ತ್ರ ಇಲಾಖೆ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 

೭೮೩ 
ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳು ಮತ್ತು ಕಾನೂನು ಮಾಪನಶಾಸ್ತ್ರ ಸಚಿವಾಲಯ 
ವಿಷಯ : ಕರ್ನಾಟಕ ಅಗತ್ಯ ವಸ್ತುಗಳು ( ಸಾವಿಪ) ನಿಯಂತ್ರಣಾ ಆದೇಶ, 1992 ಹಾಗೂ ಅಗತ್ಯ ವಸ್ತುಗಳ ಕಾಯ್ದೆ, 1955ರಡಿ 

ವ್ಯವಹರಿಸಲಾಗುತ್ತಿರುವ ಪ್ರಕರಣಗಳ ವಿಚಾರಣೆ ನಡೆಸಲು ಅಧಿಕಾರ ಪ್ರತ್ಯಾಯೋಜಿಸುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಆನಾಸ 252 ಇಭತ 2009 , ದಿನಾಂಕ: 23- 08 - 2012. 

2) ಸರ್ಕಾರಿ ಆದೇಶ ಸಂಖ್ಯೆ : ಆನಾಸ 81 ಇಭತ 2013, ದಿನಾಂಕ: 14 - 06 - 2013. 

3) ಮಾನ್ಯ ಆಹಾರ ಸಚಿವರ ಟಿಪ್ಪಣಿ ಸಂ .ಆನಾಸಗಾವ್ಯ / ಅಸಕ/ ವಕ್ಸ್ /ಹಚ್/402/ 2018 , ದಿನಾಂಕ: 18 -07 -2018, 
ಪ್ರಸ್ತಾವನೆ : 

* ಕರ್ನಾಟಕ ಅಗತ್ಯ ವಸ್ತುಗಳು ( ಸಾವಿಪ) ನಿಯಂತ್ರಣಾ ಆದೇಶ, 1992 ಕ್ಲಾಜ್ 20ರಡಿ ನ್ಯಾಯಬೆಲೆ ಅಂಗಡಿಗಳ ಅಮಾನತ್ತು ಅಥವಾ ರದ್ದತಿ 
ಬಗ್ಗೆ ಹಾಗೂ ಅಗತ್ಯ ವಸ್ತುಗಳ ಕಾಯ್ದೆ , 1955ರ ಸೆಕ್ಷನ್ 6 ( ಸಿ) ರಡಿಯಲ್ಲಿ ಸರ್ಕಾರದ ಮುಂದೆ ಸಲ್ಲಿಸಲಾದ ಮೇಲ್ಮನವಿ ಮತ್ತು ಪುನರ್ ಪರಿಶೀಲನಾ 
ಅರ್ಜಿಗಳ ವಿಚಾರಣೆಯನ್ನು ನಡೆಸುವ ಅಧಿಕಾರವನ್ನು ಮೇಲೆ ಓದಲಾದ (2 ) ರ ಸರ್ಕಾರದ ಆದೇಶ ದಿನಾಂಕ: 14 - 06 - 2013ರಲ್ಲಿ ಆಹಾರ, ನಾಗರಿಕ 
ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಸಚಿವರಿಗೆ ಪ್ರತ್ಯಾಯೋಜಿಸಲಾಗಿತ್ತು. ಉಲ್ಲೇಖ( 3) ರಲ್ಲಿ ಮಾನ್ಯ ಸಚಿವರ ಟಿಪ್ಪಣಿಯ ಆಧಾರದ 
ಮೇಲೆ ಸದರಿ ಉಲ್ಲೇಖ( 2) ರ ಆದೇಶವನ್ನು ಮಾರ್ಪಾಡು ಮಾಡಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆನಾಸ 186 ಅಭತ 2018 , ಬೆಂಗಳೂರು, ದಿನಾಂಕ: 21 - 07 - 2018 . 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಅಗತ್ಯ ವಸ್ತುಗಳು ( ಸಾವಿಪ) ನಿಯಂತ್ರಣಾ ಆದೇಶ, 1992 ಕ್ಲಾಜ್ 20ರಡಿ 
ನ್ಯಾಯಬೆಲೆ ಅಂಗಡಿಗಳ ಅಮಾನತ್ತು ಅಥವಾ ರದ್ದತಿ ಬಗ್ಗೆ ಹಾಗೂ ಅಗತ್ಯ ವಸ್ತುಗಳ ಕಾಯ್ದೆ , 1955ರ ಸೆಕ್ಷನ್ 6( ಸಿ) ರಡಿಯಲ್ಲಿ ಸರ್ಕಾರದ ಮುಂದೆ 
ಸಲ್ಲಿಸಲಾದ ಮೇಲ್ಮನವಿ ಮತ್ತು ಪುನರ್ ಪರಿಶೀಲನಾ ಅರ್ಜಿಗಳ ವಿಚಾರಣೆಯನ್ನು ನಡೆಸಲು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಇಲಾಖೆಯ ಸಚಿವರಿಗೆ ಮೇಲೆ ಓದಲಾದ( 2 ) ರಂತೆ ನೀಡಲಾದ ಅಧಿಕಾರವನ್ನು ಹಿಂಪಡೆಯಲಾಗಿದೆ. ಇನ್ನು ಮುಂದೆ ಮಾನ್ಯ ಆಹಾರ, 
ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯವರು ಅಂತಹ ಪ್ರಕರಣಗಳ ವಿಚಾರಣೆ ಮಾಡುವ 
ಪ್ರಾಧಿಕಾರವಾಗಿರುತ್ತಾರೆ . 
PR - 381 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
Sc - 200 

ರಮೇಶ್. ಕೆ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆಹಾರ , ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳು ಮತ್ತು ಕಾನೂನು 

ಮಾಪನಶಾಸ್ತ್ರ ಇಲಾಖೆ 


ಒಳಾಡಳಿತ ಸಚಿವಾಲಯ 
ವಿಷಯ : ಸಂತ್ರಸ್ಥರ ಪರಿಹಾರ ಯೋಜನೆಯಡಿ ( Victim Compensation Scheme) 2018 - 19ನೇ ಸಾಲಿನಿಂದ 

ನಿಗದಿಪಡಿಸಿರುವ ಅನುದಾನವನ್ನು ಜಿಲ್ಲಾಧಿಕಾರಿಗಳ ಬದಲಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ 

ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ: ಹೆಚ್‌ಡಿ 22 ಪಿಸಿಬಿ 2018, ದಿನಾಂಕ : 21 - 03 -2018 , 

2) ಅಡ್ವಕೇಟ್ ಜನರಲ್ ರವರ ಫ್ಯಾಕ್ಸ್ ಸಂದೇಶ ದಿನಾಂಕ: 12 -06 -2018 , 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಸರ್ಕಾರದ ಆದೇಶದಲ್ಲಿ ರಾಜ್ಯದಲ್ಲಿ ವಿವಿಧ ದೌರ್ಜನ್ಯ | ಅಪರಾಧಕ್ಕೊಳಗಾದ ಸಂತ್ರಸ್ಥರಿಗೆ ಪರಿಹಾರ ಧನ ನೀಡುವ 
ಯೋಜನೆಯಾದ ಸಂತ್ರಸ್ಥರ ಪರಿಹಾರ ಯೋಜನೆ -2011ರ ( Victim Compensation Scheme) ಅಡಿ ಪರಿಹಾರ ವಿತರಿಸುವ ಜವಾಬ್ದಾರಿಯನ್ನು 2018 
19ನೇ ಸಾಲಿನಿಂದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಬದಲಾಗಿ ರಾಜ್ಯದ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಂದ ಅನುಷ್ಠಾನಗೊಳಿಸಲು 
ನಿರ್ಧರಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ( 2) ರಲ್ಲಿ ಓದಲಾದ ಪತ್ರದಲ್ಲಿ ಅಡ್ವಕೇಟ್ ಜನರಲ್, ಕರ್ನಾಟಕ ಇವರು ರಿಟ್ ಅರ್ಜಿ ಸಂಖ್ಯೆ: 6301/2017 ( P.I.L 
Peoples Movement Against Sexual Assault (PMASA ) V /s Department ofWomen and Child Development and others Jogosu DJDOT : 
11 - 06 -2018ರಂದು ನಡೆದ ಚರ್ಚೆಯ ಸಮಯದಲ್ಲಿ ಪರಿಹಾರ ಮೊತ್ತವನ್ನು ನಿಗದಿಪಡಿಸುವ ಮತ್ತು ವಿತರಿಸುವ ಜವಾಬ್ದಾರಿಯನ್ನು ಕಾನೂನಿನನ್ವಯ 
ಕಾನೂನು ಸೇವಾ ಪ್ರಾಧಿಕಾರವೇ ಆಗಿರುತ್ತದೆ ಎಂದು ತಿಳಿಸಿ ಈ ಜವಾಬ್ದಾರಿಯಿಂದ ಮುಕ್ತಗೊಳಿಸಿರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಿರುವುದಾಗಿ 
ತಿಳಿಸಿರುತ್ತಾರೆ. ಈ ಹಿನ್ನಲೆಯಲ್ಲಿ ಮೇಲೆ ಓದಲಾದ (1) ರ ಆದೇಶದಲ್ಲಿ Victim Compensation Scheme ರಡಿಯಲ್ಲಿ 
2018 - 19ನೇ ಸಾಲಿನ ಅನುದಾನವನ್ನು ರಾಜ್ಯದ ಆಯಾ ಜಿಲ್ಲಾಧಿಕಾರಿಗಳಿಗೆ ಸಂತ್ರಸ್ಥರಿಗೆ ಪರಿಹಾರ ಬಿಡುಗಡೆ ಮಾಡಲು ಹೊರಡಿಸಿರುವ ಆದೇಶವನ್ನು 
ಮಾರ್ಪಡಿಸಿ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಮುರ್ನವಹಿಸಲು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಹೆಚ್‌ಡಿ 22 ಪಿಸಿಬಿ 2018, ಬೆಂಗಳೂರು, ದಿನಾಂಕ: 21 - 06 -2018, 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ದೌರ್ಜನ್ಯ | ಅಪರಾಧಕ್ಕೊಳಗಾದ ಸಂತ್ರಸ್ಥರಿಗೆ ಪರಿಹಾರ ಧನ 
ವಿತರಿಸುವ ಜವಾಬ್ದಾರಿಯನ್ನು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಬದಲಾಗಿ, ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮನರ್‌ 
ವಹಿಸಿ ಆದೇಶಿಸಿದೆ. 


೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 

ಭಾಗ ೧ 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 256 ವೆಚ್ಚ 11/2017, ದಿನಾಂಕ : 15 - 06 - 2018ರ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 
PR - 382 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC - 100 

ಲತಾ, ಎಸ್ . ಎನ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ ( ಅಪರಾಧಗಳು ) 

ಒಳಾಡಳಿತ ಸಚಿವಾಲಯ 
ವಿಷಯ : ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ನಾಗರಿಕ ಸಮಾಜದಿಂದ 

ಸದಸ್ಯರುಗಳನ್ನು ಆಯ್ಕೆ ಮಾಡಲು ಶೋಧನಾ ಸಮಿತಿಯನ್ನು ಪುನರ್ ರಚಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಒಣ 166 ಪೊಸಿಅ 2016, ದಿನಾಂಕ: 31 - 08 - 2017 , 

2) ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಬೆಂಗಳೂರು ಇವರ ಪತ್ರ ಸಂಖ್ಯೆ: ಮಾಹಆ 

112 ಆಡಳಿತ 2017 , ದಿನಾಂಕ: 10 - 05 - 2018, 
3) ಸಹಾಯಕ ಕಾರ್ಯದರ್ಶಿ , ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 

ಎl34 /2018 - 19 , ದಿನಾಂಕ : 20 - 04 - 2018, 
4 ) ನಿಬಂಧಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು ಇವರ ಪತ್ರ ಸಂಖ್ಯೆ: ಕಲೋ / ಆಡಳಿತ - 1/05 /2015 - 16, 

ದಿನಾಂಕ: 05 - 04 - 2018 , 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1) ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ಪೊಲೀಸ್ ( ತಿದ್ದುಪಡಿ) ಕಾಯೆ , 
20 ( ಡಿ) ಅನುಸಾರ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ನಾಗರಿಕ ಸಮಾಜದಿಂದ ಸದಸ್ಯರುಗಳನ್ನು 
ಆಯ್ಕೆ ಮಾಡಲು ಶೋಧನಾ ಸಮಿತಿಯನ್ನು ಈ ಕೆಳಕಂಡಂತೆ ರಚಿಸಿ ಆದೇಶಿಸಲಾಗಿತ್ತು. 
1) ಶ್ರೀ ಸಿ. ಜಿ . ಹುನಗುಂದ್, 

ಅಧ್ಯಕ್ಷರು 
ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು 
ಮತ್ತು ಸದಸ್ಯರು, 
ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, 

ಬೆಂಗಳೂರು. 
2) ಶ್ರೀ ರಘುನಂದನ್ ರಾಮಣ್ಣ, 

ಸದಸ್ಯರು 
ಸದಸ್ಯರು, 
ಕರ್ನಾಟಕ ಲೋಕಸೇವಾ ಆಯೋಗ, 

ಬೆಂಗಳೂರು. 
3) ಶ್ರೀ ಕೆ.ಎಸ್. ಆರ್ . ಚರಣರೆಡ್ಡಿ, ಐ . ಪಿ.ಎಸ್., 

ಸದಸ್ಯರು 
ಪೊಲೀಸ್ ಮಹಾ ನಿರೀಕ್ಷಕರು , 
ವಿಶೇಷ ತನಿಖಾ ತಂಡ, 
ಕರ್ನಾಟಕ ಲೋಕಾಯುಕ್ತ, 

ಬೆಂಗಳೂರು, 
4) ಶ್ರೀ ಜೆ. ಡಿ. ಮಧುಚಂದ್ರ ತೇಜಸ್ವಿ, 

ಕನರ್‌ 
ಸರ್ಕಾರದ ಉಪ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು) 

ಪ್ರಸ್ತುತ ಮಾನವ ಹಕ್ಕುಗಳ ಆಯೋಗದಿಂದ ನೇಮಕ ಮಾಡಲಾಗಿದ್ದ ಅಧ್ಯಕ್ಷರ ಅವಧಿ ಮುಕ್ತಾಯಗೊಂಡಿರುವ ಹಿನ್ನೆಲೆಯಲ್ಲಿ ಹಾಗೂ 
ಲೋಕಾಯುಕ್ತ ಸಂಸ್ಥೆಯಿಂದ ನೇಮಕ ಮಾಡಲಾಗಿದ್ದ ಸದಸ್ಯರು ವರ್ಗಾವಣೆಗೊಂಡಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 
ಅಧಿಕಾರಿಗಳನ್ನೊಳಗೊಂಡ ಶೋಧನಾ ಸಮಿತಿಯನ್ನು ಪುನರ್ ರಚಿಸುವ ಕುರಿತು ಕರ್ನಾಟಕ ಪೊಲೀಸ್ (ತಿದ್ದುಪಡಿ) ಕಾಯ್ದೆ , 2012ರ ಕಲಂ 20 ( ಸಿ) 
ಮತ್ತು 20 ( ಡಿ ) ರಡಿ ಇರುವ ಅವಕಾಶಗಳಂತೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ 
ಲೋಕಾಯುಕ್ತ ಸಂಸ್ಥೆಗಳಿಂದ ಓರ್ವ ಸದಸ್ಯರ ಹೆಸರನ್ನು ನಾಮನಿರ್ದೇಶನ ಮಾಡುವಂತೆ ಕೋರಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (2) ರ ಪತ್ರದಲ್ಲಿ ಶ್ರೀ ಕೆ. ಬಿ . ಚಂಗಪ್ಪ, ವಿಶ್ರಾಂತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಸದಸ್ಯರು, 
ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಬೆಂಗಳೂರು ಇವರನ್ನು ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಲು ಮಾನವ ಹಕ್ಕುಗಳ ಆಯೋಗದಿಂದ 
ಶಿಫಾರಸ್ಸು ಮಾಡಿರುತ್ತಾರೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 

೭೮೫ 
ಮೇಲೆ ಓದಲಾದ ಕ್ರಮ ಸಂಖ್ಯೆ : (3) ರ ಪತ್ರದಲ್ಲಿ ಶ್ರೀ ಎಸ್.ಹೆಚ್. ದುಗ್ಗಪ್ಪ, ಸದಸ್ಯರು, ಕರ್ನಾಟಕ ಲೋಕಸೇವಾ ಆಯೋಗ ಇವರನ್ನು 
ಲೋಕಸೇವಾ ಆಯೋಗದಿಂದ ಓರ್ವ ಸದಸ್ಯರನ್ನು ನಾಮನಿರ್ದೇಶನ ಮಾಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (4) ರ ಪತ್ರದಲ್ಲಿ ಶ್ರೀ ಸೌಮೇಂದು ಮುಖರ್ಜಿ , ಐ . ಪಿ. ಎಸ್., ಆರಕ್ಷಕ ಮಹಾ ನಿರೀಕ್ಷಕರು, ವಿಶೇಷ ತನಿಖಾ 
ತಂಡ , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರನ್ನು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಿಂದ ಓರ್ವ ಸದಸ್ಯರನ್ನು ನಾಮನಿರ್ದೇಶನ ಮಾಡಲು 
ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶೋಧನಾ ಸಮಿತಿಯನ್ನು ಪುನರ್ ರಚಿಸಲು ನಿರ್ಧರಿಸಿ ಸರ್ಕಾರವು ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಇ 44 ಪೊಸಿಅ 2018, ಬೆಂಗಳೂರು, ದಿನಾಂಕ: 26 - 07 - 2018, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ( ತಿದ್ದುಪಡಿ) ಕಾಯ್ದೆ , 2012ರ ಕಲಂ 20 ( ಸಿ) ಮತ್ತು 20( ಡಿ) ರ 
ಅನುಸಾರ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ನಾಗರಿಕ ಸಮಾಜದಿಂದ ಸದಸ್ಯರುಗಳನ್ನು ಆಯ್ಕೆ 
ಮಾಡಿ ಶಿಫಾರಸ್ಸು ಮಾಡಲು ಈ ಕೆಳಕಂಡ ಸದಸ್ಯರುಗಳನ್ನೊಳಗೊಂಡಂತೆ ಶೋಧನಾ ಸಮಿತಿಯನ್ನು ಪುನರ್ ರಚಿಸಿ ಆದೇಶಿಸಿದೆ. 
1) ಶ್ರೀ ಕೆ.ಬಿ. ಚಂಗಪ್ಪ , ವಿಶ್ರಾಂತ ಜಿಲ್ಲಾ ಮತ್ತು ಸೆಷನ್ಸ್ 

ಅಧ್ಯಕ್ಷರು 
ನ್ಯಾಯಾಧೀಶರು ಹಾಗೂ ಸದಸ್ಯರು, 
ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, 

ಬೆಂಗಳೂರು. 
2) ಶ್ರೀ ಎಸ್. ಹೆಚ್ . ದುಗ್ಗಪ್ಪ , 

ಸದಸ್ಯರು 
ಸದಸ್ಯರು, ಕರ್ನಾಟಕ ಲೋಕಸೇವಾ ಆಯೋಗ, 

ಉದ್ಯೋಗಸೌಧ, ಬೆಂಗಳೂರು. 
3) ಶ್ರೀ ಸೌಮೇಂದು ಮುಖರ್ಜಿ, ಐ . ಪಿ.ಎಸ್., 

ಸದಸ್ಯರು 
- ಆರಕ್ಷಕ ಮಹಾ ನಿರೀಕ್ಷಕರು, ವಿಶೇಷ ತನಿಖಾ ತಂಡ 

ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು. 
4) ಶ್ರೀ ಜೆ. ಡಿ . ಮಧುಚಂದ್ರ ತೇಜಸ್ವಿ , 

ಸರ್ಕಾರದ ಉಪ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, (ಪೊಲೀಸ್ ಸೇವೆಗಳು) 

ಕರ್ನಾಟಕ ಪೊಲೀಸ್ (ತಿದ್ದುಪಡಿ) ಕಾಯ್ದೆ , 2012ರ ಕಲಂ 20( ಸಿ) ಮತ್ತು 20 ( ಡಿ) ರ ಉಪ ಕಲಂ ( 2) ರ ಅನುಸಾರ ನಾಗರಿಕ ಸಮಾಜದಿಂದ 
ಸೂಕ್ತ ಸದಸ್ಯರುಗಳನ್ನು ಶೋಧನಾ ಸಮಿತಿಯು ಶಿಫಾರಸ್ಸು ಮಾಡತಕ್ಕದ್ದು . 
PR - 383 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
Sc - 100 

ಎ. ವಿಜಯಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು - ಬಿ) 


ಕಸ್ಟೀನರ್ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಶ್ರೀ ಕೆ. ಜೆ. ಪ್ರವೀಣ್ ಕುಮಾರ್ ಇವರ ಕೆ.ಎ .ಎಸ್ ಗ್ರೂಪ್- ಎ ( ಕಿರಿಯ ಶ್ರೇಣಿ) ವೃಂದದ 

ನೇಮಕಾತಿಯನ್ನು ರದ್ದುಪಡಿಸುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಸೂಚನೆ ಸಂಖ್ಯೆ : E(1)574 /2017 -18/ PSC 

ದಿನಾಂಕ : 30.06.2017 
2. ಸರ್ಕಾರದ ಪತ್ರ ಸಂಖ್ಯೆ : ಸಿಆಸುಇ 61 ಆಸೇವ 2017 ದಿನಾಂಕ : 02 .08.2017 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 61 ಆಸೇವ 2017 ದಿನಾಂಕ : 16 .09.2016 
4 . ಸರ್ಕಾರದ ಪತ್ರ ಸಂಖ್ಯೆ : ಸಿಆಸುಇ 61 ಆಸೇವ 2017 ( ಭಾಗ -5) ದಿನಾಂಕ : 04.10 .2017 

ಸರ್ಕಾರದ ಪತ್ರ ಸಂಖ್ಯೆ : ಸಿಆಸುಇ 61 ಆಸೇವ 2017 ( ಭಾಗ - 5) ದಿನಾಂಕ : 30.10. 2017 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 61 ಆಸೇವ 2017 ( ಭಾಗ - 5) 

ದಿನಾಂಕ : 21. 03.2018 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ; (1) ರ ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಸೂಚನೆಯಲ್ಲಿ, ರಾಜ್ಯ ನಾಗರಿಕ ಸೇವೆಯ 
ಕೆ. ಎ . ಎಸ್., (ಕಿರಿಯ ಶ್ರೇಣಿ) ವೃಂದಕ್ಕೆ 60 ಅಭ್ಯರ್ಥಿಗಳು ನೇರ ನೇಮಕಾತಿ ಮೂಲಕ ಆಯ್ಕೆಯಾಗಿದ್ದರು. ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ 


೧ 


೮ 


ದಾಯಿ 


೭೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭ , ೨೦೧೮ 

ಭಾಗ ೧ 
ಕೆ.ಎ .ಎಸ್., (ಕಿರಿಯ ಶ್ರೇಣಿ) ಹುದ್ದೆಗೆ ಆಯ್ಕೆಯಾಗಿದ್ದ ಎಲ್ಲಾ ಅಭ್ಯರ್ಥಿಗಳಿಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ: (2) ರ ಪತ್ರದಲ್ಲಿ , 
ದಿನಾಂಕ : 10. 08. 2017ರಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಖುದ್ದಾಗಿ ಹಾಜರಾಗುವಂತೆ ನೋಂದಾಯಿತ ಅಂಚೆ ಮೂಲಕ ತಿಳಿಸಲಾಗಿತ್ತು. 
ದಿನಾಂಕ : 10.08.2017ರಂದು ಜರುಗಿದ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಶ್ರೀ ಕೆ. ಜೆ.ಪ್ರವೀಣ್ ಕುಮಾರ್ ಇವರನ್ನು ಹೊರತುಪಡಿಸಿ ಉಳಿದ ಎಲ್ಲಾ 
ಅಭ್ಯರ್ಥಿಗಳು ಹಾಜರಾಗಿದ್ದರು. 60 ಅಭ್ಯರ್ಥಿಗಳ ಪೈಕಿ, ಶೈಕ್ಷಣಿಕ ಹಾಗೂ ಮೀಸಲಾತಿ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಗೈರುಹಾಜರಾಗಿದ್ದ 
ಶ್ರೀ ಕೆ. ಜೆ. ಪ್ರವೀಣ್ ಕುಮಾರ್ ಇವರನ್ನು ಹೊರತುಪಡಿಸಿ ಉಳಿದ 59 ಅಭ್ಯರ್ಥಿಗಳಿಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ: (3) ರ ನೇಮಕಾತಿ ಆದೇಶವನ್ನು 
ನೀಡಲಾಗಿತ್ತು. 

ಶೈಕ್ಷಣಿಕ ಹಾಗೂ ಮೀಸಲಾತಿಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳ ಪರಿಶೀಲನೆ ಗೈರು ಹಾಜರಾಗಿದ್ದ ಶ್ರೀ ಕೆ. ಜೆ. ಪ್ರವೀಣ್ ಕುಮಾರ್ ಇವರಿಗೆ 
ಮೇಲೆ ಓದಲಾದ ಕ್ರಮ ಸಂಖ್ಯೆ: ( 4) ರ ಪತ್ರದಲ್ಲಿ, ದಿನಾಂಕ: 07.10.2017ರಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಖುದ್ದಾಗಿ ಹಾಜರಾಗುವಂತೆ 
ಅಭ್ಯರ್ಥಿಗೆ ಮತ್ತೊಮ್ಮೆ ತಿಳಿಸಲಾಗಿತ್ತು. ಸರ್ಕಾರದ ದಿನಾಂಕ: 04.10.2017ರ ಪತ್ರವು ನೋಂದಾಯಿತ ಅಂಚೆ ಮೂಲಕ ಅಭ್ಯರ್ಥಿಯ ವಾಸ ಸ್ಥಳದಲ್ಲಿ 
ಸ್ವೀಕೃತವಾಗಿದ್ದರೂ , ಅಭ್ಯರ್ಥಿಯು ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗಿರಲಿಲ್ಲ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (5) ರ ಪತ್ರದಲ್ಲಿ ಶ್ರೀ ಕೆ. ಜೆ. ಪ್ರವೀಣ್ ಕುಮಾರ್ ಇವರಿಗೆ ಮತ್ತೊಂದು ಅವಕಾಶ ನೀಡುತ್ತಾ , 
ದಿನಾಂಕ : 02.11. 2017ರಂದು ಶೈಕ್ಷಣಿಕ ಹಾಗೂ ಮೀಸಲಾತಿಗೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆಗೆ ಖುದ್ದಾಗಿ ಹಾಜರಾಗುವಂತೆ ಅಭ್ಯರ್ಥಿಗೆ 
ತಿಳಿಸಲಾಗಿತ್ತು. ಸರ್ಕಾರದ ದಿನಾಂಕ : 30.10.2017ರ ಪತ್ರವು ಅಭ್ಯರ್ಥಿಯ ವಾಸ ಸ್ಥಳದಲ್ಲಿ ನೊಂದಾಯಿತ ಅಂಚೆ ಸ್ವೀಕೃತವಾಗಿರುತ್ತದೆ. ಆದಾಗ್ಯೂ 
ಶ್ರೀ ಕೆ. ಜೆ. ಪ್ರವೀಣ್ ಕುಮಾರ್ ಇವರು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಿರಲಿಲ್ಲ . 

ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಆಯ್ಕೆಯ ಸಮಯದಲ್ಲಿ ಸಲ್ಲಿಸಿದ್ದ ಪ್ರಮಾಣಪತ್ರ ಹಾಗೂ ದಾಖಲೆಗಳ ಪರಿಶೀಲನೆಗಾಗಿ ಹಾಜರಾಗುವಂತೆ 
ಶ್ರೀ ಕೆ. ಜೆ. ಪ್ರವೀಣ್ ಕುಮಾರ್ ಇವರಿಗೆ 3 ಬಾರಿ ತಿಳಿಸಲಾಗಿದ್ದರೂ , ಯಾವುದೇ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರುವುದಿಲ್ಲ ಹಾಗೂ ದಾಖಲೆಗಳ ಪರಿಶೀಲನೆಗೂ 

೯ವ್ಯಕ್ಕೆ ಹಾಜರಾಗುವಾಗ ಮೂಲ ಶೈಕ್ಷಣಿಕ ಹಾಗೂ ಮೀಸಲಾತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಹಾಜರುಪಡಿಸುವ ಷರತ್ತಿಗೊಳಪಡಿಸಿ 
ಶ್ರೀ ಕೆ. ಜೆ. ಪ್ರವೀಣ್ ಕುಮಾರ್ ಇವರನ್ನು ಕೆ. ಎ .ಎಸ್., (ಕಿ.ಶ್ರೇ ) ವೃಂದಕ್ಕೆ ಪರೀಕ್ಷಾರ್ಥ ಅಧಿಕಾರಿಯಾಗಿ ನೇಮಕಮಾಡಿ ಮೇಲೆ ಓದಲಾದ ಕ್ರಮ ಸಂಖ್ಯೆ: 

* ಕೆ. ಜೆ. ಪ್ರವೀಣ್ ಕುಮಾರ್ ಇವರಿಗೆ ನೀಡಲಾದ ನೇಮಕಾತಿ ಆದೇಶದಲ್ಲಿ , ಅಭ್ಯರ್ಥಿಯು 
ಅಧಿಸೂಚನೆಯನ್ನು ನೋಂದಾಯಿತ ಅಂಚೆ ಮೂಲಕ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗೆ ಕರ್ತವ್ಯಕ್ಕೆ ಹಾಜರಾಗುವಂತೆ ತಿಳಿಸಿ ನೇಮಕಾತಿ 
ಆದೇಶವನ್ನು ದಿನಾಂಕ : 23.03.2018ರಂದು ನೊಂದಾಯಿತ ಅಂಚೆ ಮೂಲಕ ಅಭ್ಯರ್ಥಿಗೆ ಕಳುಹಿಸಲಾಗಿತ್ತು. ನೇಮಕಾತಿ ಆದೇಶವನ್ನು ದಿನಾಂಕ : 
27.03. 2018ರಂದು ಸ್ವೀಕರಿಸಲಾಗಿರುತ್ತದೆ. ನೇಮಕಾತಿ ಆದೇಶವನ್ನು ನೋಂದಾಯಿತ ಅಂಚೆ ಮೂಲಕ ಕಳುಹಿಸಿದ ದಿನಾಂಕ : 23 .03. 2018ರಿಂದ 15 
ದಿನಗಳ ಒಳಗೆ ಅಂದರೆ ದಿನಾಂಕ : 06. 04.2018ರ ಒಳಗಾಗಿ ಶ್ರೀ ಕೆ. ಜೆ. ಪ್ರವೀಣ್ ಕುಮಾರ್ ಇವರು ಕೆ.ಎ . ಎಸ್ ., ( ಕಿ. ಶ್ರೇ ) ಪರೀಕ್ಷಾರ್ಥ ಅಧಿಕಾರಿ ಹುದ್ದೆಗೆ 
ವರದಿ ಮಾಡಿಕೊಳ್ಳಬೇಕಿತ್ತು. ನೇಮಕಾತಿ ಆದೇಶದಲ್ಲಿ ಸೂಚಿಸಿದ ಕಾಲಾವಧಿಯು ಮೀರಿದ್ದರೂ ಸಹ ಅಭ್ಯರ್ಥಿಯು ಕೆ. ಎ .ಎಸ್., (ಕಿರಿಯ ಶ್ರೇಣಿ) ವೃಂದಕ್ಕೆ 
ವರದಿ ಮಾಡಿಕೊಂಡಿರುವುದಿಲ್ಲ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 61 ಆಸೇವ 2017 ( ಭಾಗ -5), ಬೆಂಗಳೂರು, ದಿನಾಂಕ : 24. 07 .2018 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರುಗಳ ನೇಮಕಾತಿ ( ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) 
ನಿಯಮಾವಳಿಗಳು 1997 ರಡಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಆಯ್ಕೆ ಪಟ್ಟಿಯ ಅಧಿಸೂಚನೆ ಸಂಖ್ಯೆ : ಇ(1)574 /2017 -18/ PSC, ದಿನಾಂಕ: 
30.06.2017ರ ಕ್ರಮ ಸಂಖ್ಯೆ:28ರಲ್ಲಿ ಕೆ.ಎ .ಎಸ್ (ಕಿರಿಯ ಶ್ರೇಣಿ) ವೃಂದಕ್ಕೆ ಪರೀಕ್ಷಾರ್ಥ ಅಭ್ಯರ್ಥಿಯಾಗಿ ಆಯ್ಕೆಗೊಂಡಿದ್ದ 

ಆದೇಶ ಸಂಖ್ಯೆ :ಸಿಆಸುಇ 61 ಆಸೇವ 2017 ದಿನಾಂಕ : 21 . 03.2018ರಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗಿತ್ತು 
ನೇಮಕಾತಿಯ ಷರತ್ತಿನಂತೆ ನೇಮಕಾತಿ ಆದೇಶವನ್ನು ನೊಂದಾಯಿತ ಅಂಚೆ ಮೂಲಕ ಕಳುಹಿಸಿದ 15 ದಿನಗಳ ಒಳಗಾಗಿ ಕರ್ತವ್ಯಕ್ಕೆ ಅಭ್ಯರ್ಥಿಯು 
ಹಾಜರಾಗಬೇಕಿದ್ದು , ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 18ರನ್ವಯ ನಿಗಧಿಯಾಗಿರುವ ಕರ್ತವ್ಯಕ್ಕೆ 
ಹಾಜರಾಗುವ ಕಾಲಾವಧಿಯು ಮುಕ್ತಾಯಗೊಂಡಿದ್ದು, ಶ್ರೀ ಕೆ. ಜೆ. ಪ್ರವೀಣ್ ಕುಮಾರ್ ಇವರು ಈವರೆವಿಗೂ ಕೆ. ಎ .ಎಸ್., (ಕಿರಿಯ ಶ್ರೇಣಿ) ಹುದ್ದೆಯ 
ಕರ್ತವ್ಯಕ್ಕೆ ಹಾಜರಾಗದೇ ಇರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 61 ಆಸೇವ 2017 ( ಭಾಗ -5) ದಿನಾಂಕ:21.03. 2018ರಲ್ಲಿ 
ಶ್ರೀ ಕೆ. ಜೆ. ಪ್ರವೀಣ್ ಕುಮಾರ್ ಇವರನ್ನು ಕೆ. ಎ .ಎಸ್ ., (ಕಿರಿಯ ಶ್ರೇಣಿ) ವೃಂದಕ್ಕೆ ಪರೀಕ್ಷಾರ್ಥ ಅಧಿಕಾರಿಯಾಗಿ ನೇಮಿಸಲಾದ ನೇಮಕಾತಿಯು ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರಿಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 18 ( 3) ರನ್ವಯ ರದ್ದುಗೊಂಡಿರುತ್ತದೆ. 
PR - 374 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
SC - 100 

ಪಿ . ವಿ.ಶ್ರೀನಿವಾಸನ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿ. ಆ. ಸು . ಇಲಾಖೆ(ಸೇವೆಗಳು - 2) 


ಕಂದಾಯ ಸಚಿವಾಲಯ 


ವಿಷಯ : ಕಾವೇರಿ ಆನ್‌ಲೈನ್ EC/ CC ಸೇವೆಗಳನ್ನು Bengaluru- 1, Karnataka- 1, Citizen Service Centreಗಳಲ್ಲಿ 

ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವ ಬಗ್ಗೆ. 
ಓದಲಾಗಿದೆ : ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು ಇವರ ಪತ್ರ ಸಂಖ್ಯೆ: Comp/11/ 2017 - 18 

ದಿನಾಂಕ : 24 - 04 - 2018, 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 


೭೮೭ 


ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ: 24 -04 - 2018ರ ಪ್ರಸ್ತಾವನೆಯಲ್ಲಿ, ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕಾವೇರಿ 
ಆನ್‌ಲೈನ್ ಸೇವೆಗಳು Bengaluru-1, Karnataka -1 Citizen Service Centreಗಳಲ್ಲಿಯೂ ಲಭ್ಯವಾಗಲು ತಂತ್ರಾಂಶ ಅಭಿವೃದ್ಧಿಪಡಿಸಲು ಕೋರಲಾಗಿ 
ಅದರಂತೆ ಮೆ : ಸಿ - ಡಾಕ್ ಇವರು ಸದರಿ ತಂತ್ರಾಂಶ ಅಭಿವೃದ್ದಿಗಾಗಿ ಈ ಕೆಳಕಂಡಂತೆ ತಗಲುವ ಅಂದಾಜು ವೆಚ್ಚದ ಪಟ್ಟಿಯನ್ನು ವಿವರಿಸಲಾಗಿದೆ. 


Activity 


Effort (Man 
Months) 


Rate ( .) 


Amount ( R.) 


No 


3,00, 000 


Changes in existing ‘Kaveri online services (KOS ) 
application 


New Development 


1 .5 


1 ,50 , 000 


2 , 25 , 000 


ಬ|N 


3 . 


Testing 


05 


75, 000 


Total 


4 


. 


6, 00, 000 


ಮೆ : ಸಿ - ಡಾಕ್ , ಪುಣೆ ಇವರ ಪತ್ರ ಸಂಖ್ಯೆ : C -DAC /e- Gov/KAIGR/2017 - 18 /18 , ದಿನಾಂಕ : 14 - 03 - 2018 ರನ್ವಯ ಸದರಿ 
ಸಂಸ್ಥೆಯವರು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲು 7. 6,00 ,000 /- ಗಳ ವೆಚ್ಚದ ಪಟ್ಟಿಯನ್ನು ನೀಡಿರುತ್ತಾರೆ. ಹಾಗೂ ಪ್ರಸ್ತುತ ತಿಳಿಸಿದ ವಿಷಯಕ್ಕಿಂತ 
ಮೇಲ್ಪಟ್ಟ ಅಥವಾ ಹೆಚ್ಚಿನ ಸೇವೆಗಳಿಗೆ ಹೆಚ್ಚುವರಿಯಾಗಿ . 1,50,000 /- ಗಳು ಪ್ರತಿ ಮಾನವ ಮಾಸಿಕಕ್ಕೆ ಖರ್ಚು ಭರಿಸಬೇಕಾಗಿರುತ್ತದೆ ಎಂದು ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು ತಿಳಿಸಿರುತ್ತಾರೆ. 


ಕಾವೇರಿ ತತ್ರಾಂಶವನ್ನು ಮೆ :ಸಿ - ಡಾಕ್ , ಪುಣೆ ಸಂಸ್ಥೆಯವರು ಅಭಿವೃದ್ಧಿಪಡಿಸಿ ನಿರ್ವಹಣೆ ಮಾಡುತ್ತಿರುವುದರಿಂದ ಹಾಗೂ ಕಾವೇರಿ ಆನ್‌ಲೈನ್ 
EC/CC ಸೇವೆಗಳನ್ನು ಮೆ : ಸಿ- ಡಾಕ್ , ಪುಣೆ ರವರು ಈಗಾಗಲೇ ಅಭಿವೃದ್ಧಿಪಡಿಸಿರುವುದರಿಂದಾಗಿ ಸದರಿ ಮೆ : ಸಿ - ಡಾಕ್ ಸಂಸ್ಥೆಯವರಿಂದಲೇ ಕಾವೇರಿ 
ಆನ್‌ಲೈನ್ EC/ CC ಸೇವೆಗಳನ್ನು Bengaluru-1, Karnataka -1 Citizen Service Centreಗಳಲ್ಲಿಯೂ ಕೂಡ ಲಭ್ಯವಾಗುವಂತೆ ತತ್ರಾಂಶ ವರ್ಧನೆ 
(enhancement) ಕಾರ್ಯವನ್ನು ಮಾಡುವುದು ಸೂಕ್ತವಾಗಿರುತ್ತದೆ. 

* ಇದಕ್ಕಾಗಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಪ್ರಕರಣ 4 ಖಂಡ( ಸಿ) ನಲ್ಲಿನ ಆದೇಶದಂತೆ ಸದರಿ 
ಅಧಿನಿಯಮದ ಅಧ್ಯಾಯ IIರ ಉಪಬಂಧಗಳ ಅನ್ವಯಿಸುವಿಕೆಯಿಂದ ವಿನಾಯಿತಿ ಇರುತ್ತದೆ. ಸದರಿ ಮೆ : ಸಿ - ಡಾಕ್ , ಪುಣೆ ರವರು ಕಾವೇರಿ ಆನ್‌ಲೈನ್ 
ಸೇವೆಗಳನ್ನು EC/ CC Bangalore-1, Karnataka -1 Citizen Service Centre ಗಳಲ್ಲಿಯೂ ಕೂಡ ಲಭ್ಯವಾಗುವಂತೆ ತಂತ್ರಾಂಶ ಅಭಿವೃದ್ಧಿಪಡಿಸಲು 
ತಗಲುವ ವೆಚ್ಚ , 6,00,000/ - ವನ್ನು 2018 -19ನೇ ಸಾಲಿನ ಲೆಕ್ಕ ಶೀರ್ಷಿಕೆ : 2030 - 03 - 001 -2 - 04 Charges of Supply of registered documents 
051 General Expense ರಡಿ ನೀಡಿರುವ {. 48 .00 ಕೋಟಿಗಳ ಅನುದಾನದಲ್ಲಿ ಭರಿಸಲು ಆದೇಶ ನೀಡುವಂತೆ ನೋಂದಣಿ ಮಹಾಪರಿವೀಕ್ಷಕರು ಹಾಗೂ 
ಮುದ್ರಾಂಕಗಳ ಆಯುಕ್ತರು ಕೋರಿರುತ್ತಾರೆ. 

ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರವರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ 
ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಕಂಇ 14 ಮುನೋಮು2018, ಬೆಂಗಳೂರು, ದಿನಾಂಕ: 23 - 06 - 2018 , 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಪ್ರಕರಣ 
4 ಖಂಡ( ಸಿ) ಅಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಮೆ : ಸಿ - ಡಾಕ್ , ಪುಣೆ ರವರು ಕಾವೇರಿ ಆನ್‌ಲೈನ್ ಸೇವೆಗಳನ್ನು EC/ CC Bengaluru-1 , 
Karnataka -1 Citizen Service Centreಗಳಲ್ಲಿಯೂ ಕೂಡ ಲಭ್ಯವಾಗುವಂತೆ ತಂತ್ರಾಂಶ ಅಭಿವೃದ್ಧಿಪಡಿಸಲು ತಗಲುವ ವೆಚ್ಚ 
7. 6, 00 ,000/ - ವನ್ನು 2018 - 19ನೇ ಸಾಲಿನ ಲೆಕ್ಕ ಶೀರ್ಷಿಕೆ : 2030 - 03 -001- 2 - 04 Charges of Supply of registered documents- 051 General 
Expenses ರಡಿ ನೀಡಿರುವ . 48.00 ಕೋಟಿಗಳ ಅನುದಾನದಲ್ಲಿ ಭರಿಸಲು ಈ ಕೆಳಕಂಡ ಷರತ್ತಿಗೊಳಪಟ್ಟು ಅನುಮತಿ ನೀಡಿ ಆದೇಶಿಸಿದೆ. 


ಈ ವೆಚ್ಚವನ್ನು 2016 -17ನೇ ಸಾಲಿನ ಲೆಕ್ಕ ಶೀರ್ಷಿ ಕೆ: 2030 - 03 - 001 -2 - 04 Charges of Supply of registered documents -051 General 
Expenses ರಡಿಯಲ್ಲಿ 2018- 19ನೇ ಸಾಲಿನಲ್ಲಿ 48.00 ಕೋಟಿಗಳ ಅನುದಾನವನ್ನು ಬಿಡುಗಡೆಗೊಳಿಸಿರುವುದರಿಂದ, ಸದರಿ ಲೆಕ್ಕ ಶೀರ್ಷಿಕೆಯಲ್ಲಿ ಈ 
ವೆಚ್ಚವನ್ನು ಭರಿಸುವುದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಆಇ 402 ವೆಚ್ಚ - 7 /2018 ದಿನಾಂಕ : 13 - 06 - 2018 ರನ್ವಯ ಹೊರಡಿಸಿದೆ. 


PR - 375 
SC - 25 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಟಿ. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ). 


R .NI, No . KARBIL/ 2001 / 47147 POSTAL REGN . No . RNPIKA/ BGS / 2202/ 2017 -19 
| Licensed to post without prepayment WPP No . 297 
೭೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 

ಭಾಗ ೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ : ಸಿಆಸುಇ 18 ಸೇನೌವ 2018, ಬೆಂಗಳೂರು, ದಿನಾಂಕ : 02.08.2018 
ವಿಷಯ : 2018 - 19ನೇ ಸಾಲಿನ ಸರ್ಕಾರಿ ನೌಕರರ ವರ್ಗಾವಣೆಗಳನ್ನು ಸಂಬಂಧಿತ ವೃಂದದ ಕಾರ್ಯನಿರತ ವೃಂದಬಲದ 

ಶೇ .4ಕ್ಕೆ ಸೀಮಿತಗೊಳಿಸುವ ಬಗ್ಗೆ ಸೂಚನೆಗಳು. 
ಉಲ್ಲೇಖ : ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 18 ಸೇನೌವ 2018, ದಿನಾಂಕ : 23.06.2018 ಮತ್ತು 31.07.2018. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 22 ಸೇನೌವ 2013, ದಿನಾಂಕ : 07. 06 .2013ರಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆಗಳ ಬಗ್ಗೆ ವಿಸ್ತ್ರತ 
ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಸದರಿ ಆದೇಶಕ್ಕೆ ಕಾಲಕಾಲಕ್ಕೆ ಕೆಲವು ತಿದ್ದುಪಡಿಗಳನ್ನು ಮಾಡಲಾಗಿದೆ. 2018 - 19ನೇ ಸಾಲಿನ ಸರ್ಕಾರಿ ನೌಕರರ 
ವರ್ಗಾವಣೆಗಳನ್ನು ಸದರಿ ಆದೇಶಗಳಲ್ಲಿನ ಷರತ್ತುಗಳಿಗೊಳಪಟ್ಟು ಸಂಬಂಧಿತ ವೃಂದದ ಕಾರ್ಯನಿರತ ವೃಂದಬಲದ ( working strength ) ಗರಿಷ್ಠ ಶೇಕಡ 
ನಾಲ್ಕರಷ್ಟಕ್ಕೆ ( 4 % ) ಸೀಮಿತಗೊಳಿಸಿ ದಿನಾಂಕ : 10.08 .2018ರೊಳಗೆ ಪೂರ್ಣಗೊಳಿಸತಕ್ಕದ್ದೆಂದು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 18 ಸೇನೌವ 2018 , 
ದಿನಾಂಕ : 31.07.2018ರಲ್ಲಿ ತಿಳಿಸಿದೆ. 

ಆದರೆ ಸರ್ಕಾರದ ಆದೇಶಗಳಲ್ಲಿನ ಸೂಚನೆಗಳನ್ನು ಪಾಲಿಸದೇ ಕೆಲವು ಇಲಾಖೆಗಳು ಸಂಬಂಧಿತ ವೃಂದದ ಕಾರ್ಯನಿರತ ವೃಂದಬಲದ ಶೇಕಡ 4ರ 
ಮಿತಿಯನ್ನು ಮೀರಿ ಸರ್ಕಾರಿ ನೌಕರರ ಸಾರ್ವತ್ರಿಕ ವರ್ಗಾವಣೆಗಳನ್ನು ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. ಆದುದರಿಂದ ಯಾವ ಯಾವ 
ಇಲಾಖೆಗಳು ಸರ್ಕಾರವು ನಿರ್ದಿಷ್ಟಪಡಿಸಿದ ಮಿತಿಗಿಂತ ಇನ್ನು ಹೆಚ್ಚಿನ ಮಿತಿಯಲ್ಲಿ ವರ್ಗಾವಣೆ ಮಾಡಿದಲ್ಲಿ, ಇಲಾಖೆಗಳಲ್ಲಿ ಸರ್ಕಾರಿ ನೌಕರರ ಸಾರ್ವತ್ರಿಕ 
ವರ್ಗಾವಣೆಗಳನ್ನು ಸಂಬಂಧಿತ ವೃಂದದ ಕಾರ್ಯನಿರತ ವೃಂದ ಬಲದ ಗರಿಷ್ಠ ಶೇಕಡ 4ಕ್ಕೆ ಮಿತಿಗೊಳಿಸಿ ಪರಿಷತ ವರ್ಗಾವಣೆ ಆದೇಶಗಳನ್ನು ಹೊರಡಿಸುವಂತೆ 
ಸರ್ಕಾರದ ಎಲ್ಲಾ ಅಪರ ಮುಖ್ಯ ಕಾರ್ಯದರ್ಶಿ / ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಯವರಿಗೆ ಸೂಚಿಸಿದೆ. 
PR - 376 

ಟಿ. ಎಂ . ವಿಜಯ ಭಾಸ್ಕರ್ 
Sc - 100 

ಸರ್ಕಾರದ ಮುಖ್ಯ ಕಾರ್ಯದರ್ಶಿ 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


